ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಬೆಂಗಳೂರು ನಗರದಲ್ಲಿ ಪ್ರಸ್ತುತ ಯಾವ ಯಾವ ಮಾರ್ಗದಲ್ಲಿ ಮೆಟ್ರೋ ರೈಲು ಸಂಚಾರ ಕುರಿತು 


ಶ್ರೀ ಹೆಚ್‌.ಎಂ. ರಮೇಶಗೌಡ (ವಿಧಾನಸಭೆಯಿ :೦ದ ಚುನಾಯಿತರಾದವರು) :- 
1229 (1425) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ: 
(ಅ) ಬೆಂಗಳೂರು ನಗರದಲ್ಲಿ ಪ್ರಸ್ತುತ ಯಾವ ಯಾವ ಮಾರ್ಗದಲ್ಲಿ ಮೆಟ್ರೋ ರೈಲುಗಳು ಸಂಚರಿಸುತ್ತಿವೆ ; 


(ಆ) ಇವುಗಳಲ್ಲಿ, ಪ್ರತಿದಿನ ಸಂಚರಿಸುವ ಸಾರ್ವಜನಿಕರ ಸಂಖ್ಯೆ ಎಷ್ಟು ; ಇದರಿ೦ದ ಬಿ.ಎಂ.ಆರ್‌.ಸಿ.ಎಲ್‌ 
ಗೆ ಬರುವ ವಾರ್ಜಿಕ ಆದಾಯ ಎಷ್ಟು ; ಪ್ರಸ್ತುತ ಈ ಯೋಜನೆಗೆ ಯಾವ ಯಾವ ಸಂಸ್ಥೆಗಳಿಂದ 
ಹಣವನ್ನು ಪಡೆಯಲಾಗಿದೆ ; (ಬಿವರ ನೀಡುವುದು) 


(ಇ) ಮುಂದಿನ ಹಂತದಲ್ಲಿ ಯಾವ ಯಾವ ಮಾರ್ಗಗಳಲ್ಲಿ ಹೊಸದಾಗಿ ಮೆಟ್ರೋ ರೈಲು 
ಯೋಜನೆಗಳನ್ನು ಕೈಗೊಳ್ಳಲಾಗುವುದು ; ಈ ಯೋಜನೆಗೆ ನಿಗಮವು ಎಷ್ಟು ಹಣವನ್ನು 
ವಿವಿಯೋಗಿಸುತ್ತಿದೆ ; 


(ಈ) ಈ ಯೋಜನೆಗೆ ಯಾವ ಯಾವ ಸಂಸ್ಥೆಗಳಿಂದ ಹಣವನ್ನು ಪಡೆಯಲಾಗುವುದು ?A 


